ಹನುಮನಾಯಂಕ* 


ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೋಕು ಭಾಣಾವರ 
ಹೋಬಳಿಯ ಎರಡು ಗ್ರಾಮಗಳಾದ ಬೇಡರಹಳ್ಳಿ 
ಮೆತ್ತು ಬಸವರಾಜಪುರಗಳಲ್ಲಿ ಎರಡು ಅಪ್ರಕಟಿತ 
ಶಾಸನವುಳ್ಳೆ ವೀರಗಲ್ಲುಗಳಿವೆ. ಈ ಎರಡು ಗ್ರಾಮಗಳು 
ಬೆಂಡೆಕೆರೆ ಮತ್ತು ಗರುಡನಗಿರಿ ರಸ್ತೆಯ ಆಸುಪಾಸಿನಲ್ಲಿವೆ. 


ಮೊದಲನೆಯ ಶಾಸನವುಳ್ಳ ವೀರಗಲ್ಲು ಬಸವರಾಜ 
ಪುರದ ಪೂರ್ವದಲ್ಲಿ ಸುಮಾರು ಒಂದು ಕಿ. ಮೊ. ದೂರ 
ಲ್ಲಿರುವ ಮಹದೇಶ್ವರ ದೇವಾಲಯದ ಒಬಲಭಾಗದಲ್ಲಿದೆ. 
ಇದರಲಿ ಒಟ್ಟು ಒಂಭತ್ತು ಸಾಲುಗಳಿವೆ. ಆದರೆ ಇದರಲ್ಲಿ 


ಯಾವುದೇ ಯುದ್ಧದ ಶಿಲ್ಪಗಳಿಲ್ಲ. ಮೇಲ್ಭಾಗದಲ್ಲಿ 


ಅರಸೀಕೆರೆ ತಾಲ್ಲೋಕಿನ ಎರಡು ಅಶ್ರಕಥತ ಶಾಸನವೃಳ್ಳೆ ವೀರಗಲ್ಲುಗಳು 


ವಠಾತ್ರ ಕಾಳಾಮುಖ ಪಂಥದ ಮುನಿಯ ಶಿಲ್ಪವಿದೆ. 
ಇದರ ಬಲಭಾಗವು ಐದನೇ ಸಾಲಿನ ನಂತರ ಸೀಳಿಹೋಗಿ 
ರುವುದರಿಂದ ಇದರ ಪೂರ್ಣ ಪಾಠ ಕೊಡುವುದು ಕಠಿಣ 
ವಾಗಿದೆ. 


ಇದು ಸುವರಾರು ಎರಡೂದರೆ ಅಡಿ ಎತ್ತರ, 
ಒಂದೂವರೆ ಅಡಿ ಅಗಲ ಮತ್ತು ೫ ಅಂಗುಲ ದಪ್ಪವಿದೆ. : 
ಇದರ ಪಕ್ಕದಲ್ಲಿಯೇ ಇನ್ನೊಂದು ಶಾಸನೋಕ್ತ ವೀರಗಲ್ಲು 
ಇದೆ. ಆದರೆ ಇದರ ಅಕ್ಷರಗಳು ಬಹುತೇಕ ಸವೆದು 
ಹೋಗಿವೆ. 


ಸ ನ ಜಂ "ಅಸ. ಬ RE 


ಶಾಸನದ ಹಾಠ 


ಸ್ತಿಶ್ರೀ ಮನ್ಮಹಾಮಂಡಳೇಶ್ವರ ತಳಕಾಡುಗೊಂ 
ಗಂಡ ಪ್ರತಾಪ ಹೊಯಿಸಣ ವೀರಬಲ್ಲಾಳ ದೇ 


ದ ನೂಜಮೂವತ್ತೇಳನೆಯ ವಿಭವ ಸಂವತ್ಸರದ ಚಿ ೈ 

ತ್ರ ಸುದ್ಧ ಶದಿಗೆ ಬೆಸಿತವಾರದಂದು [ಸ] ದಂಡು 

ಮಹದೇವ ಸೆಟ್ಟಿಯ ಮಗ ಸಂ. [ಡ ಅಥವಾ ಳ] ಸ 
ಕಾದಿ ಸತ್ತ ಕಚಗಾಅತೆ . ಗ್ಹ್ಮಯಂ 

ದೊರೆ ಭಟ್ಟ (ವುದಕೆ ಸಲ್ಲಿಸಿಹ ವೀರ(ಗಲ್ಲಂ) 
ರ್ವತಿ,......ಚಮುವತು,...ವರ 


೫ ಇತಿಹಾಸ ಅಧ್ಯಾಪಕ, ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳ ಗಂಗೋತ್ರಿ-೫೭೪ ೭೯೯ 


೯೩ 


ಸಾರಾಂಶ 

ಹೊಯ್ಸಳ ದೊರೆ ವೀರಬಲ್ಲಾಳನು ರಾಜ್ಯಭಾರ 
ಮಾಡುತ್ತಿದ್ದಾಗ ಮಹೇದೆವಸೆಟ್ಟಿಯ ಮಗ ಕಾಳಗ 
ವೊಂದರಲ್ಲಿ ಹೋರಾಡಿ ಸತ್ತನು ಮಹದೇವಸೆಟ್ಟಿಯು 
ಸತ್ತಂತ ತನ್ನ ಮಗನ ಸ್ಮರಣಾರ್ಥವಾಗಿ ವೀರಗಲ್ಲನ್ನು 
ನಿಲ್ಲಿಸಿದನು. 


ಈ ಶಾಸನದಲ್ಲಿ ಎರಡು ಪ್ರವಣಖ ಸಮಸ್ಯೆಗಳು 
ಕಂಡುಬರುತ್ತವೆ. ಮೊದಲನೆಯದಾಗಿ ಈ ಶಾಸನದಲ್ಲಿ 
ಉಕ್ತವಾಗಿರುವ ಸಾಸಿರದ ನೂರಮುವತ್ತೇಳನೆಯ ವಿಭವ 

ಪಿಳ್ಳೈ ಯವರ ಎಫಿಮರೀಸ್‌ಗೆ 
ಸರಿಹೊಂದುವುದಿಲ್ಲ. ಶಕವರ್ಷ ೧೧೩೭ನ್ನು ಗಣನೆಗೆ 
ತೆಗೆದುಕೊಂಡ 
ಕ್ರಿ. ಶೆ. ೧೨೧೫ ಪಕಾರ್ಚ್‌ ೭ ಗುರುವಾರಕ್ಕೆ 


ಲ 

೫3 

೮೫ 

[2 

[1 

LL C 
L 


ಇನ 
et ೧ 
ಎ po ದ ಷಾ ಅ ಲ ಇನ್ನ 
ಆರ ಬಿಟ OL ಬಮ ಗಣನೆಗೆ ತೆ; ಗೆದುಕೊಂಡರೆ 
ಕ್‌ೆ ಸ್‌ ತ 
ನ್‌ ದ್‌ 6್ಛಿ 
ದ ಈ ಕಾನನದ ಕಾಲದ 
ಗಡ ww 


ರ್‌ ಲಂ 


ವ se ನ: ನ ಮಲೆ 
೧೩೬ ಭಾವ ಸಂವತ್ಸರವಾಗಿದ್ದು, ಇದು 


ಯವರ ಪಂಚಾಂಗದ ಪ್ರಕಾರ ಕ್ರಿ.ಶ 
೧೨೧೫ ಮಾರ್ಜ೯ ೩ ಗುರುವಾರಕ್ಕೆ ಸರಿಹೊಂದುತ್ತದೆ.! 
ಇಲ್ಲಿ ಶಾಸನದ ಲಿಪಿಕಾರ ಮತ್ತು ಖಂಡನಕಾರನು ಭಾವ 
ಸಂವತ್ಸರವನ್ನು ವಿಭವ ಎಂದು ತಪ್ಪಾಗಿ ಖಂಡರಿಸಿರು 
ವುದು ತಿಳಿದುಬರುತ್ತದೆ. 


ಎರಡನೆಯದಾಗಿ ಶಾಸನದಲ್ಲಿ ಉಕ್ತವಾಗಿರುವ 
ಶ್ರೀ ಮನ್ಮಹಾಮಂಡಳೇಶ್ನ ರ ಪದವು ಎರಡು ಅರ್ಥ 
ವನ್ನು ನೀಡುತ್ತದೆ. ಮೊದಲನೆಯದು ಮಹಾ 
ಮಂಡಳದ ಅಧಿಪತಿಯೆಂದು, ಎರಡನೆಯದಾಗಿ ಪ್ರಬಲ 
ಮಾಂಡಳೀಕ ದೊರೆಯೆಂದು ತಿಳಿದುಬರುತ್ತದೆ. ಈ 
ಶಾಸನದ ಕಾಲಕ್ಕಾಗಲೇ ವೀರ ಬಲ್ಲಾಳನು ಕಲ್ಯಾಣಿ 
ಚಾಲುಕ್ಕರನ್ನು ಸದೆಬಡಿದು ಸೇವುಣ ದೊರೆ ಬಿಲ್ಲಮನನ್ನು 
ಕ್ರಿ.ಶ, ರಲ ಜ್ಞ ಸೊರಟೂರು ಯುದ್ಧದಲ್ಲಿ ಸೋಲಿಸಿ 


1 1. 72. Swamy Kannupillai : 
p. 32. 

2 Dr.P. 8. Desai. 
University, Dharwar:1970. P. 264. 


೯೪ 


An Indian Ephemeries. 


History of Karnataka. 


ಹೊಯ್ಸಳ ರಾಜ್ಯವನ್ನು ಸಂಪೂರ್ಣವಾಗಿ ಕಲ್ಮಾಣಿ 
ಚಾಲುಕ್ಕರ ಹಿಡಿತದಿಂದ ವಿಮೋಚನೆಗೊಳಿಸಿ ತನ್ನ 
ಸಾರ್ವಭೌಮತ್ವವನ್ನು ಸ್ಥಾಪಿಸಿದ್ದನು.?  ಆದ್ದೆರಿಂದ 
ಇಲ್ಲಿ ಶ್ರೀ ಮನ್ಮಹಾಮಂಡಳೇಶ್ವರ ಎಂಬ ಪದವು 
ಮೊದಲನೆಯ ಅರ್ಥವನ್ನು ಕೊಡುತ್ತದೆ. 


ಎರಡನೆಯ ಶಾಸನವು ಬೇಡರಹಳ್ಳಿಯಿಂದ ಪೂರ್ವ 
ದಲ್ಲಿ ಸುಮಾರು ಅರ್ಧ ಕಿ.ಮೂ. ದೂರದ ಎತ್ತರವಾದ 
ಭೂಮಿಯನ್ನು ಸವಂಮುಟ್ಟಿ ಮಾಡುವಾಗ ಕ :ಡಂಬಂದಿದೆ. 


PT ಬ. ಈ ನ ೪% ತಾ ಡೂದುರೆ 
MOTO ೦9 ೫೫೪ ES SU ಲ ಅಡಿ 


ಹಂತಗಳಿವೆ. ಮೊದಲನೆಯ ಹಂತದಲ್ಲಿ ಇಬ್ಬರು 

ವೀರರೂ ತಮ್ಮ ತುರುಗಳನ್ನು ರಕ್ಷಿಸುವುದಕ್ಕೋಸ್ಸರ 

[ AL ಬ್‌ 

ಇವೇಶದಿಂದ ಹೋರಾಡುತ್ತಿರುವ ದೃಶ್ಯ ದ ಶಿಲ್ಪ 
ವಿ 


ಲ ವೀರರು ಬಿಲ್ಲನ್ನು ಹಿಡಿದು ಶತ್ರುಗಳನ್ನು 
ದಂಠಿಸುತ್ತಿದ್ದಾರೆ. ಶತ್ರುಗಳು ಬಿಟ್ಟಂತಹ ಬಾಣಗಳು 

ಡೆ ಇಂತಿವೆ, ದರೂ ಸಹ 
ಅವರು ಶತ್ರುಗಳನ್ನು ತಮ್ಮ ತ ತುಳಿದು 
ಮುನ್ನುಗ್ಗಿ, ತಮ್ಮ ತುರುಗಳನ್ನು ವಾಪಸ್ಸು ಪಡೆದಿ 
ದ್ದಾರೆ. ಎರಡನೆಯ ಹಂತದಲ್ಲಿ ವೀರರನ್ನು ಪಲ್ಲಕ್ಕಿ 
ಯಲ್ಲಿ ಕರೆದೊಯ್ಯುತ್ತಿರುವುದು ಹಾಗೂ ಮೂರನೆಯ 
ಹಂತದಲ್ಲಿ ವೀರರು ಸ್ವರ್ಗಸ್ಥರಾಗಿರುವುದು ಮತ್ತು ಅವನ 
ಅಕ್ಕಪಕ್ಕದಲ್ಲಿ ಕಾಳಾಮು ಖ ಪಂಥ ಮಂದಿ, ಚಾಮರ 


ಶಿಲ್ಪಗಳು ಚೆನ್ನಾಗಿ ಮೂಡಿ 


ಈ ಶಾಸನದ ಒಂದು ಮತ್ತು ಮೂರನೇ ಹಂತದ 
ಎರಡು ಪಟ್ಟಿಕೆಗಳಲ್ಲಿ ಒಟ್ಟು ಹನ್ನೊಂದು ಸಾಲುಗಳ 
ಶಾಸನದ. ಕಲ್ಲು ಭೂಮಿಯಲ್ಲಿ ಹುದುಗಿ 
ಹೋಗಿದ್ದರಿಂದ ಅದನ್ನು ತೆಗೆಯುವಾಗ ಹಾರೆಯ ಏಟು 
ಗಳಿಂದಾಗಿ ಅಲ್ಲಲ್ಲಿ ಕುಳಿ ಬಿದ್ದಿವೆ ; ಜೊತೆಗೆ ಶಾಸನದ 


ಬಿ 
ಶಾಸನವಿದೆ. 


A.D. 700 to 1799. Vol. IV 


Kannada Research Institute, Karnataka. 


ಇತಿಹಾಸ ದರ್ಶನ 


ನಾನಾನಾ 


ಅಕ್ಷರಗಳು ಅಲ್ಲ 


ನ 
ತ 
ಇವ 
೧ 
೮ 


ಸವೆದು ಹೋಗಿರುವುದರಿಂದ ಇದರ 


ಸಹ ಕಣ್ಣು ನಕಲಿನ ಸಹಾಯದಿಂದ ಸಾಧ್ಯವಾದಷ್ಟು 


ಪೂರ್ಣ ಪಾಠ ಕೊಡುವುದು ಸಾಧ್ಯವಾಗಿಲ್ಲ. ಆದರೂ ಪಾಠ ಕೊಡಲು ಪ್ರಯತ್ನಿಸಲಾಗಿದೆ. 
ಶಾಸನದ ಹಾಠ 
ದ ೧. ಸ್ವಸ್ತಿ ಸ್ರೀ ಮನುಮಹಾಮಂಡಳೇಶ್ವರ ಸ್ರೀ ಪ್ರಥ್ವೀವಲ್ಲಭ ಮಹಾರಾಜಾಧಿರಾಜ ಪ 
| ರಮೇಸ್ವರ ಪರಮಭಟ್ಟಾರಕ ಭುಜಬಳ ಚಕ್ರವರ್ತಿ 
ಎ ಚ್‌ ಅಸಹಾಯ ಸೂರ ಕೊಂಗಿನರಸ... ಸನಿ 
೪, ವಾರ ಸಿದ್ಧಿ ಗಿರಿದುರ್ಗ್ಗಮಲ್ಲ ಚಲದಂಕ ರಾಮ ಸತಿಪ್ಟಬಾರಿ 
೫ ಶ್ರೀ ವೀರ ಸೋಮೋ ಪ್ರ ರ ದೇವ್ನ.ದ...ಸುಖಸಂಕಥಾ ವಿನೋದದಿಂ ೌಫ್ನ್ನ ಣನೆ ಸುರಿಗೆ 
೬. ಮವಿಲೆಣ್ಣಪ್ಪ ಸುಕ ಸಂಕಥಾ ವಿನೋದದಿಂದ ಪ್ರಥ್ವಿ ರಾಜ್ಯಂಗೆಯುತ್ತಮಿರೆ ಸಾರ್ಬರಿ ಸಂವತ್ಸರದ 
೭. ವರಾಧ್ಗಸಿರ ಬ೧೦ , ಶ್ರೀಮದನಗ್ರಹಾರ ಕುಜುವಂಕದ ಕಾನ್ತಪ್ಪ ಲಾಕಸಹಳ್ಳಿ ಮದನಗ್ರಹಾರ 
೮. ದ....ಸಮಗ್ಗ್ಗ.....ಹರಳೆದ. |. . 0ಗಳ್ಳು.ಗಂಮೆಯ ......ದಗನಂನ್ನನು ಕು 
೯. ವಂಕದ ತುರುಹರಿಯಲು ತಳಿತ್ಲಿ್ಲಿ ಎ. ....ದಿ...೮ ಗಾವುಂಡನು 
೧೦. ಮ್ಹ.ವರ್ಲು.ಕಟ್‌ಕಟ್ಟಿಗೆ ಬಂದಲ್ಲಿ ಬಲ್ಲವನವ ಕಟ್‌ಕಟ್ಟೆಯಲ್ಲಿ ಹೋದಾಗಲಿ ಬತ್ತಲೆಸಗಲತು 
೧೧. . ಚಂಮೋಜ 
ಸಾರಾಂಶ ಶತ್ರುಗಳನ್ನು ಎದುರಿಸಿ ತುರುಗಳನ್ನು ವಾಪಸ್ಸು ಪಡೆದು 
ಈ ಶಾಸನದಲ್ಲಿ ಕಾಲವನ್ನು ನಿಖರವಾಗಿ ತಿಳಿಸದೇ ನಂತರ ಕಾಳಗದಲ್ಲಿ ಸತ್ತಿದ್ದಾರೆ. 
ಸಂವತ್ನರವನ್ನು ಉಜ್ಲೇಖಿಸಿದೆ. ಶಾಸನದಲ್ಲಿ ಉಕ್ತ 


ವಾಗಿರುವ ಸಾರ್ಬರಿ ಸಂವತ್ಸರದ ವರ್ತಾಣಸಿರ ಬ ೧೦ 
ಸ್ವಾಮಿ ಕಣ್ಣುಪಿಳ್ಳೆಯವರ ಪಂಚಾಂಗದ ಪ್ರಕಾರ ಶ 
ವರ್ಷ ೧೧೬೨ ಎಂದು, ಇದು ಕ್ರಿ.ಶ. ೧೨೪೦ ಡಿಸೆಂಬರ್‌ 
೧೦ ಸೋಮವಾರಕ್ಕೆ ಸರಿಹೊಂದುತ್ತದೆ.3 


ಕ್ರಿ. ಶ. ೧೨೪೦ರಲ್ಲಿ ಹೊಯ್ಸಳ ದೊರೆಯಾದ 
ಶ್ರೀ ವೀರ ಸೋಮೇಶ್ವ ರ ಸಾಮಾಂತಾಧಿಕಾರಿ 
ಮವಿಲೆಣ್ಣಪ್ಪನ ಅಧಿಕಾರಾವಧಿಯಲ್ಲಿ ಕುರುವಂಕೆ 
ಅಗ್ರಹಾರದ ಕಾನ್ತಷ್ನನಿಗೂ ಮತ್ತು ಲಾಕೆಸಹಳ್ಳಿ 


| 3 L.D.Swamy 80462001111 : 
| ಜಃ 2. 83. 
| 4 Epigraphia Carnatica, 


ಇತಿಹಾಸ ದರ್ಶನ 


An Indian ೫1301707166. 


ತ್ರುಟಿತವಾಗಿರುವುದರಿಂದ ವೀರರು 
ಸನದಿ ಸತ್ತಿರುವ ವಿಷಯ ತಿಳಿದುಬರುವುದಿಲ್ಲ. 
ಆದರೆ ಇಲ್ಲಿಯ ಶಿಲ್ಪಗಳ ಆಧಾರದಿಂದ ವೀರರು 
ಸತ್ತಿರುವುದು ಸ್ಪಷ್ಟವಾಗುತ್ತದೆ. ಈ ವೀರಗಲ್ಲನ್ನು 
ರಚಿಸಿದವನು ಚಂಮೋಜ. 


ಈ ಶಾಸನದಲ್ಲಿ ಕಳಿಕಟ್ಟೆಯ ಪ್ರಸ್ತಾಪ ಬಂದಿದೆ. 
ಕಳಿಕಟ್ಟೆಯೆಂಬುದು ಬಾಣಾವರ ಹೋಬಳಿಯ ಈಗಿನ 
ಕಣಕಟ್ಟೆ. ಕಣಕಟ್ಟೆಯನ್ನು ಪ್ರಥಮ ಬಾರಿಗೆ ಕ್ರಿ. ಶ. 
ಅರಕೆರೆ ಶಾಸನವು ಕಳಿಕಟ್ಟೆಯೆಂದು ಕರೆದಿದೆ.4 

ಕ್ರಿ. ಶ. ೧೧, ೧೨, ೧೩ ಮತ್ತು ೧೪ನೆಯ ಶತಮಾನದ 


ಮ ಸಕಾರ ಕಳಿಕಟ್ಟೆ ಯು ವಂಗರೆ ಮುನ್ನೂರರ 


A: D. 700 to 1799. Vol. VI. 


Vol. 15. Hassan Dist, Supplementary, M. H. Krishna. 


೯೫ 


ಮೊದಲ ಬಾಡವಾಗಿತ್ತು.5  ಮಗರೆಯು ಸಿಂಧುಗೆರೆ ಚಿಕ್ಕನಾಯಕನಹಳ್ಳಿ ಮತ್ತಾ ತಿಪಟೂರು ತಾಲ್ಲೋಕು 


ಮುನ್ನೂರರ ಅವಿಭಾಜ್ಯ ಅಂಗವಾಗಿತ್ತು. ಇದು ಈಗಿನ ಗಳನ್ನೊಳಗೊಂಡಿತ್ತು. 
ಜಿಕ್ಕಮೆಗಳೂರಂ ಜಿಲ್ಲೆಯಲ್ಲಿದೆ. ಮಗರೆಯು ಈಗಿನ 


ಪಾಠ ಸಿದ್ಧ ಪಡಿಸುವಲ್ಲಿ ನೆರವು ನೀಡಿದ ಗುರುಗಳಾದ ಡಾ! ದೇವರಕೊಂಡಾ ರೆಡ್ಡಿಯವರಿಗೆ ನನ್ನ ಕೃತಜ್ಞ ತೆಗಳನ್ನು ಸಲ್ಲಿಸುತ್ತೇನೆ.) 


೯೬ 


(ಈ ಲೇಖನದ ಶಾಸನಗಳ ಪಡಿಯಚ್ಚು ತೆಗೆಯುವ ಕಾರ್ಯದಲ್ಲಿ ಸಹಾಯ ನೀಡಿದ ಗೆಳೆಯ ಜೆ. ಟಿ. ಜಯರಾಮಯ್ಯ ಮತ್ತು 


ಇ, 


5, Fpigraphia Carnatica, Vol. 5. Arasikere, Inscription No. 48. 


ಇತಿಹಾಸೆ ದರ್ಶನ 


